ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸದಸ್ಯರ ಹೆಸರು : 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 


ಸಂಖ್ಯೆ ; 


2101 

ಶ್ರೀ ಮಾನೆ ಶ್ರೀನಿವಾಸ (ಸ್ಥಳೀಯ ಸಂ ಕ್ಷೇತು - 
25.03. 2021. 

ಸಣ್ಣ ಕೈಗಾರಿಕೆ ಹಾಗೂ ಪಾರ್ಕ್‌. 
ಸಾರ್ವಜನಿಕ ಸಂಪರ್ಕ ಸಚಿವರು. 


ಮತ್ತು. 


ಪ್ರ 


ಉತ್ತರ 


ಅ) ಕರ್ನಾಜಕ ಸರ್ಕಾರದ್‌ ವತಿಯಿಂದ 


ಸಂಸ್ಥೆಗಳಿಗೆ 2012-13ನೇ ಸಾಲಿನಿಂದ ಖಾದಿ 


ರಾಜ್ಯದಲ್ಲಿರುವ ಖಾದಿ 
ಸಂಸ್ಥೆಗಳಿಗೆ ವಾರ್ಷಿಕವಾಗಿ 
ಅನುದಾನವನ್ನು ಬಿಡುಗಡೆಗೊಳಿಸುವ 
ಯೋಜನೆ ಸರ್ಕಾರದ ಮುಂದಿದೆಯೇ, 


ಸಂಘ 


ರಾಜ್ಯದಲ್ಲಿರುವ ಖಾದಿ ಸಂಘ f 

ಉತ್ಪಾದನಾ ವೆಚ್ಚದ ಕೇ.15ರಷ್ಟು ' ಮೊತ್ತವನ್ನು “ಮಾರುಕಟ್ಟೆ ಅಭಿವೃದ್ಧಿ 
ಸಹಾಯಧನ” ' (ಎಂ.ಡಿ.ಎ) ಎಂದು ನೀಡುವ" ಯೋಜನೆಯನ್ನು: ಮತ್ತು 
2013-14ನೇ ' ಸಾಲಿನಿಂದ ಖಾದಿ ಕುಶಲಕರ್ಮಿಗಳಿಗೆ ನೀಡಲು ಪ್ರೋತ್ಸಾಹ 


ಮಜೂರಿ ಯೋಜನೆಯನ್ನು ರಾಜ್ಯ -ಸರ್ಕಾರವು ಜಾರಿಗೊಳಿಸಿರುತ್ತದೆ. 


|) ಇದ್ದಲ್ಲಿ, ಈ ಸಂಸ್ಥೆ ಸ್ಥೆಗಳಿಗೆ 
| --|ವಾರ್ಷಿಕವಾಗಿ ಎಷ್ಟು ಅನುದಾನವನ್ನು 
ಬಿಡುಗಡೆಗೊಳಿಸಲಾಗುತ್ತಿದೆ; 


ಖಾದಿ ಸಂಘ-ಸೆಂಸ್ಥೆಗಳಿಗೆ ಸರ್ಕಾರದಿಂದ ಬಿಡುಗಡೆ ಮಾಡವ ಮಾರುಕಟ್ಟಿ 
ಅಭಿವೃದ್ಧಿ ಸಹಾಯಧನ (ಎಂ.ಡಿ.ಎ): -ಹಾಗೂ ಪ್ರೋತ್ಸಾಹ ಮಜೂರಿ 
ಅನುದಾಸದ ವಿವರ ಈ ಕೆಳಗಿನಂತಿದೆ. 
(ರೂ.ಲಕ್ಷಗಳಲ್ಲಿ) 
ಪ್ರೋತ್ಸಾಹ ಮಜೂರಿ 
770000 
1500.00 
1500.00 


ವರ್ಷ 
2018-19 
2019-20 
2020-21 


ಎಂ.ಡಿ.ಎ. 
1700.00. 
1500.00 
1500.00 


ಕಸಂ. 


ಸ 
.-l 
2 
3, 


2018-19. ಹಾಗೂ ೧2019- 
20ಪೇ -- ಸಾಲಿನಲ್ಲಿ ರಾಜ್ಯದಲ್ಲಿರುವ 
ಖಾದಿ ಎ. ಸಂಘ ಸಂಸ್ಥೆಗಳಿಗೆ 
ವಾರ್ಷಿಕವಾಗಿ. ಎಷ್ಟು ಅನುದಾನವನ್ನು 
ಬಿಡುಗಡೆಗೊಳಿಸಲಾಗಿದೆ; 


ಇನ್‌ 


ಸರ್ಕಾರದಿಂದೆ ಬಿಡೆಗಡೆ' ಮಾಡಿದ್‌ ಮೊತ್ತ. 
(ರೂ. ಲಕ್ಷಗಳಲ್ಲಿ) 

1700.00 

1700.00 

1500.00 


ವರ್ಷ ವಿವರ 


_ಐಎಂ.ಡಿ.ಎ. 
ಪ್ರೋ.ಮ 
ಐಂ.ಡಿ.ಎ. 
ಪ್ರೋಮ 7500.00 


2018-19 


2017-20 


ಈ ಒಂದು ವೇಳೆ" ``ಅನುದಾನವನ್ನು 
ಬೆಡುಗಡೆಗೊಳಿಸಲು ' ಬಾಕಿ - ಇದ್ದರೆ 


Ke ವಿಳಂಬಕ್ಕೆ ಕಾರಣಗಳೇನು; 


ಸರ್ಕಾರದಿಂದ ತ್ರೈ ಮಾನಸಿಕವಾಗಿ ಬಿಡುಗಡೆ ಮಾಡಿದ ಅನುದಾನವನ್ನು 
ಮಂಡಳಿಯಿಂದ ಮ ಸಂಘ- ಸಂಸ್ಥೆಗಳಿಗೆ “ಆಯಾ “ತೈಮಾಸಿಕಗಳಲ್ಲಿ : 
ಬಿಡುಗಡೆ ಮಾಡಲಾಗುತ್ತಿದ್ದು, ಯಾವುದೇ ರೀತಿಯ ವಿಳಂಬವಾಗುವುದಿಲ್ಲ 


ಉ) |ಬಾಕಿ - `ಆನುದಾನೆವನ್ನು”``ಯಾವ 
- -| ಕಾಲಮಿತಿಯಲ್ಲಿ." 


'ಬಿಡುಗಡೆಗೊಳಿಸಲಾಗುವುದು? 


ಸಂಘ-ಸಂಸ್ಥೆಗಳಿಗೆ ಬಾಕಿ ಕ ಅನುದಾನವನ್ನು ಸರ್ಕಾರದರದ ಆದೇಶ 
ಸಂಖ್ಯೆ ಸಿಐ 06 -ಎಸ್‌.ಎಲ್‌.ವಿ 2021 ಗೂಟ. 'ದಿನಾಂಕ:02.03. 2021 
ರಂತೆ" ಮಂಡಳಿಗೆ ಅನುಬಂಧ-1ರಂತೆ ಬಿಡುಗಡೆ: ಮಾಡಿದ್ದು, .ಸಂಘ- 
ಸಂಸ್ಥೆಗಳಿಗೆ ಮಂಡಳಿಯಿಂದ ಬಿಡುಗಡೆ ಮಾಡಲು ಕ್ರಮಕ್ಕೆ ಗೊಳ್ಳಲಾಗುತ್ತಿದೆ. 


ಸಿಐ 08 ಎಸ್‌ಎಲ್‌ವಿ 2021 


